ಕರ್ನಾಟಕ ವಿಧಾನ ಪರಿಷತ್‌ 


1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
2). ಸದಸ್ಯರ ಹೆಸರು 
3). ಉತ್ತರಿಸುವ ದಿನಾಂಕ 


878 
ಶ್ರೀ ಎಸ್‌.ರವಿ (ಸ್ಥಳೀಯ ಸಂಸ್ಥೆಗಳಿಂದ ಚುನಾಯಿತರಾದವರು) 


12.03.2020 


4). ಉತ್ತರಿಸುವ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಯವರು 
[ ಪ್ರಶ್ನೆ ಉತ್ತರ 

(ಅ) | ಮಾನ್ಯ ಶಾಸಕರುಗಳಿಗೆ ಸ್ಥಳೀಯ 2019-20ನೇ ಸಾಲಿನಲ್ಲಿ 2 ಕಂತುಗಳಿಂದ ರೂ.299.67 
ಶಾಸಕರ ಪ್ರದೇಶಾಭಿವೃದ್ಧಿ ಯೋಜನೆಯ | ಕೋಟಿಗಳನ್ನು ಬಿಡುಗಡೆಗೊಳಿಸಲಾಗಿದೆ. 
ಅನುದಾನವನ್ನು ವಾರ್ಷಿಕ ರೂ.200.00 | ಬಿಡುಗಡೆಯಾದ ಅನುದಾನದಲ್ಲಿ ಆಯಾ ಜಿಲ್ಲಾಧಿಕಾರಿಗಳು 
ಲಕ್ಷಗಳನ್ನು ನಿಗದಿಪಡಿಸಿದ್ದು, ಈ ಪೈಕಿ ಶೇಕಡ 75 ರಷ್ಟು ಖರ್ಚು ಭರಿಸಿ ಬೇಡಿಕೆ ಸಲ್ಲಿಸಿದಾಗ ಉಳಿದ 
ಈವರೆವಿಗೂ ಕೇವಲ ರೂ.50.00 ಅನುದಾನವನ್ನು ಬಿಡುಗಡೆಗೊಳಿಸಲಾಗುವುದು. 
ಲಕ್ಷಗಳನ್ನು ಮಾತ್ರ 
ಬಿಡುಗಡೆಗೊಳಿಸಲಾಗಿದ್ದು, ಈ ಹಣವು ಖಜಾನೆ-। ರಲ್ಲಿನ ಎಲ್ಲಾ ಅನುದಾನವನ್ನು ಖಜಾನೆ- ರಿಂದ 
ಸಹ (-2 ಸಮಸ್ಯೆ ಯಿಂದ 2020ರ ಖಜಾನೆ-2ಕ್ಕೆ ವರ್ಗಾಯಿಸಲಾಗಿರುತ್ತದೆ. ಕೆ-ಲ್ಯಾಡ್ಸ್‌ 
ಜನವರಿ ಅಂತ್ಯಕ್ಕೆ ಖಾತೆಗಳಿಗೆ ಯೋಜನೆಯಡಿಯಲ್ಲಿ ಬಿಡುಗಡೆಯಾದ ಅನುದಾನ ಮಾತ್ರ 
ಜಮೆಗೊಂಡಿರುವುದು ಸರ್ಕಾರದ ಖಜಾನೆ-2ಕ್ಕೆ ವರ್ಗಾವಣೆಯಾಗಿರುವುದಿಲ್ಲ ಎಂದು ಯಾದಗಿರಿ 
ಗಮನಕ್ಕೆ ಬಂದಿದೆಯೇ? | ಔೆಲ್ಲೆಯಿಂದ ಮಾತ್ರ ವರದಿಯಾಗಿರುತ್ತದೆ. 

(ಆ) | ಈಗಾಗಲೇ ಮಾರ್ಚ್‌ 2020ರ ಅಂತ್ಯಕ್ಕೆ * ದಿನಾಂಕ:೦1.04.2019ಕ್ಕೆ ಬೆಂಗಳೂರು ಗ್ರಾಮಾಂತರ 
ಸಮೀಪದಲ್ಲಿದ್ದರೂ, ಇನ್ನುಳಿದ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ರೂ.10.50 
ರೂ.150.00 ಲಕ್ಷಗಳನ್ನು ಕೋಟಿಗಳು ಉಳಿದಿರುತ್ತದೆ. 
ಬಿಡುಗಡೆಗೊಳಿಸದಿರುವುದಕ್ಕೆ * ಪ್ರತಿ ವರ್ಷ ರೂ.2.00 ಕೋಟಿಗಳ ಮಿತಿಗೊಳಪಟ್ಟ 
ಕಾರಣಗಳೇನು; ಉಳಿಕೆ ಹಣ ಬಿಡುಗಡೆ ಕ್ರಿಯಾ ಯೋಜನೆಯನ್ನು ಪಡೆದು ಅನುಮೋದನೆ ನೀಡಿ 
ಮಾಡುವುದು ಯಾವಾಗ: ಅನುಷ್ಠಾನಗೊಳಿಸಲು ಸರ್ಕಾರದಿಂದ ನಿರ್ದೇಶನ 

ನೀಡಲಾಗಿರುತ್ತದೆ. 

* ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿ ಇರುವ ಹಣದಲ್ಲಿ ಶೇ 
75 ರಷ್ಟು ಖರ್ಚು ಭರಿಸಿದ ನಂತರ ಜಿಲ್ಲಾಧಿಕಾರಿಗಳು 
ಅನುದಾನಕ್ಕೆ ಬೇಡಿಕೆ ಸಲ್ಲಿಸಿದಲ್ಲಿ ಬಿಡುಗಡೆ 
ಮಾಡಲಾಗುವುದು. 

(ಇ) | ಈ ಯೋಜನೆಯ ಕೆ.ಎಲ್‌.ಎಲ್‌.ಎ.ಡಿ * ದಿನಾಂಕ:೦1.04.2019ಕ್ಕೆ ರೂ.948.97 ಕೋಟಿಗಳು 


ಅನುಷ್ಠಾನಗೊಳಿಸುವ ಪರಮಾಧಿಕಾರವು 
ಜಿಲ್ಲಾಧಿಕಾರಿಗಳಿಗೆ ಇದ್ದು, ಇದನ್ನು 


| ಇತ್ತೀಚೆಗೆ ಉಪ ವಿಭಾಗಾಧಿಕಾರಿಗಳಿಗೆ 


ರಾಜ್ಯದ ಜಿಲ್ಲಾಧಿಕಾರಿಗಳ ಉಳಿತಾಯ ಖಾತೆಯಲ್ಲಿ 
ಹಣ ಲಭ್ಯವಿರುತ್ತದೆ. 
* ಜಿಲ್ಲಾಧಿಕಾರಿಗಳಿಗೆ ಕೆಲಸದ ಒತ್ತಡಗಳು ಜಾಸ್ತಿ ಇರುವ 


ಬದಲಾಯಿಸಲಾಗಿದ್ದು, ಈ 
ಬದಲಾವಣೆಯಿಂದ ಸರ್ಕಾರಕ್ಕೆ ಯಾವ 
ರೀತಿಯ ಅನುಕೂಲಗಳು ಆಗುತ್ತವೆ; 
ಇದರಿಂದ ಸರ್ಕಾರಕ್ಕೆ ಆಗುವ 
ಲಾಭಗಳೇನು;(ವಿವರ ನೀಡುವುದು) 


ಕಾರಣ ಯೋಜನೆಯ ಅನುಷ್ಠಾನ ಮೇಲ್ವಿಚಾರಣೆ | 
ಮಾಡಲು ಕಷ್ಟವಾಗುತ್ತಿರುವುದರಿಂದ, ಯೋಜನೆಯ 
ತ್ವರಿತ ಹಾಗೂ ನಿಗದಿತ ಅವಧಿಯೊಳಗೆ 


ಅನುಷ್ಠಾನಗೊಳಿಸುವ ಹಿತದೃಷ್ಟಿಯಿಂದ 


ವಿಭಾಗಾಧಿಕಾರಿಗಳು ಅವರುಗಳ 
ಉಪವಿಭಾಗಾಧಿಕಾರಿಗಳ ಮಟ್ಟದಲ್ಲಿ ಮೇಲ್ವಿಚಾರಣೆ 


ಮಾಡಲು ಅನುಕೂಲವಾಗುವುದು. 
ಈ ಹಿನ್ನೆಲೆಯಲ್ಲಿ ಉಪ ವಿಭಾಗಾಧಿಕಾರಿಗಳಿಗೆ ಕೆಲಸದ 
ಹಂಚಿಕೆಯನ್ನು ಮಾಡಿದ್ದು, ಕರ್ನಾಟಕ ಶಾಸಕರ ಸ್ಥಳೀಯ 
ಪ್ರದೇಶಾಭಿವೃದ್ಧಿ ಯೋಜನೆಯ ಅನುದಾನವನ್ನು 
ಸಮರ್ಪಕವಾಗಿ ಆಯಾ ವರ್ಷದಲ್ಲಿ ಬಳಕೆ ಮಾಡಿ 
ಸಾರ್ವಜನಿಕ ಉಪಯೋಗಕ್ಕೆ ಕಾಮಗಾರಿಗಳನ್ನು 
ಮುಕ್ತಗೊಳಿಸಲು ಅನುಕೂಲವಾಗುತ್ತದೆ ಎಂದು ಸರ್ಕಾರ 
ತೀರ್ಮಾಸಿರುತ್ತದೆ. 


(ಈ) | ೬-2 ಸಮಸ್ಯೆಯು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ? 


ಯಾದಗಿರಿ ಜಿಲ್ಲೆಯ 4-2 ಸಮಸ್ಯೆಯ ತಾಂತ್ರಿಕ ' 
ತೊಂದರೆಗಳನ್ನು ನಿವಾರಿಸಲಾಗಿದೆ. 


ಸಂಖ್ಯೆ, ಪಿಡಿಎಸ್‌ 16 ಕೆಎಲ್‌ಎಸ್‌ 2020 


